ಕರ್ನಾಟಕ ವಿಧಾನ ಪರಿಷತ್ತು 


ತ್ರೀ 4.ಹಕೇಶ್‌' ಕುಮಾರ್‌ (ವಿಧಾನಸಭೆಯಿಂದ 
ರ 


ಉತ್ತರಗಳು 


ಮೆಂಗಳೊರು-ಸೋಲ್ಲಾಪುರ" 


ರಾಷ್ಟ್ರೀಯ ಹೆದ್ದಾರಿ. ಅಭಿವೃದ್ಧಿ 
ಯೋಜನೆಯು ಯಾವ 
ಹಂತದಲ್ಲಿದೆ; 


ಹಷ್ಟಾಹ ಸದನ ಸಾಧಕರ ಹಿ 
ಮಂಗಳೂರು - ಸೋಲಾಪುರ ಸೆ ಸೆಕ್ಷನ್‌ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 
-169 ರ ಕಾರ್ಕಳ - ಮಂಗಳೂರು (ಪ್ಯಾಕೇಜ್‌ -॥॥) ರ ಅಡಿ 
ಚತುಷ್ಠಥ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ 
ಎಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ "ದಾದಿಕಾರದವರು 
ವರದಿಸಿರುತ್ತಾರೆ. ಸದರಿ ಕಾಮಗಾರಿಯನ್ನು ಗುತ್ತಿಗೆದಾರರಾದ 
M/s Dilip Buildcon Limited ರವರಿಗೆ" ದಿನಾಂಕಃ 
26-03-2021 ರಂದು ವಹಿಸಲಾಗಿದೆ. ದಿನಾ೦ಕಃ10-09-2021 
ರಂದು ಗುತ್ತಿಗೆ ಕರಾರು ಒಪ್ಪಂದ ಮಾಡಿಕೊಳ್ಳಲಾಗಿದ್ದು, 
ನೇಮಕಾತಿ ದಿನಾಂಕವನ್ನು ನಿಗದಿಪಡಿಸಬೇಕಾಗಿದೆ ಎಂದು 


” ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು 
ವರದಿಸಿರುತ್ತಾರೆ. 
ಆ) ದಕ್ಷಿಣ `ಕನ್ನಡ, ಉಡುಪಿ, ಜಿಲ್ಲೆಗಳ ಬಂದಿಡೆ: 


ಮುಖಾಂತರ ಹಾದು ಹೋಗುವ 
ರಾಷ್ಟ್ರೀಯ ಹೆದ್ದಾರಿ. ಕಾಮಗಾರಿ 


ಭೂಸ್ಥಾಧೀನ ಪ್ರಕ್ರಿಯೆಯಲ್ಲಿ ನ್ಯಾಯಾಲಯ ಪ್ರಕರಣಗಳು 
ಒಳಗೊಂಡಿರುವುದರಿಂದ, ಕಾಮಗಾರಿಯು ನಿಧಾನಗತಿಯಲ್ಲಿ 


ಯೋಜನೆಯು ನಿಧಾನಗತಿಯಲ್ಲಿ | ಸಾಗುತ್ತಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು 
ನಡೆಯುತ್ತಿರುವುದು ಸರ್ಕಾರದ ವರದಿಸಿರುತ್ತಾರೆ. ಭೂಸ್ಥಾಧೀನ ಸಮಸ್ಯೆಗಳನ್ನು ಬಗೆಹರಿಸುವ 
ಗಮನಕ್ಕೆ ಬಂದಿದೆಯೇ: | ಸಲುವಾಗಿ, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು. ಕರ್ನಾಟಕ 
ಬಂದಿದ್ದಲ್ಲಿ ಈ ಕಾಮಗಾರಿಯನ್ನು | ಸರ್ಕಾರ ರವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಪರಿಶೀಲನಾ ಸಭೆಯಲ್ಲಿ 
ತ್ವರಿತಗೊಳಿಸಲು ಕೈಗೊಂಡ | ಭೂಸ್ಥಾಧೀನ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ 
ಕ್ರಮಗಳೇನು; ಕೈಗೊಳ್ಳಲಾಗುತ್ತಿದೆ ಎಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಪ್ರಾಧಿಕಾರದವರು ವರದಿಸಿರುತ್ತಾರೆ. 
ನ್‌ ಕಹ ಹೆದ್ದಾರಿ FS 
ಯೋಜನೆಯಡಿ ” ಭೂಸ್ಸಾಧೀನ ಸಣ್ಣೂರಿನಿಂದ ಬಿಕರ್ನಕಟ್ಟೆ ಕಾಮಗಾರಿಗೆ 
ಪಡಿಸಿದ ಬಳಿಕ ಜಮೀನು | ಸಂಬಂಧಿಸಿದಂತೆ ದಿನಾಂಕಃ04-12-2021 ರಂತೆ ವಿಶೇಷ 
ಕಳೆದುಕೂಂಡವರಿಗೆ ಪರಿಹಾರವನ್ನು ಭೂಸ್ಸಾಧೀನಾಧಿಕಾರಿ, ಮಂಗಳೂರು ಇವರ ವತಿಯಿಂದ 
ಒದಗಿಸಲಾಗಿದೆಯೇ? (ವಿವರ | ರೂ.109.23 ಕೋಟಿಗಳನ್ನು ವಿತರಿಸಲಾಗಿದೆ ಹಾಗೂ 
ನೀಡುವುದು) £ ಭೂಸ್ಥಾದೀನಪಡಿಸಿದ ಬಳಿಕ ಜಮೀನು ಕಳೆದುಕೊಂಡವರಿಗೆ 


ಪರಿಹಾರ ವಿತರಣೆ ಪ್ರಗತಿಯಲ್ಲಿದೆಯೆಂದು ಭಾರತೀಯ 
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ವರದಿಸಿರುತ್ತಾರೆ. 


ಕಡತ ಸಂಖ್ಯೆ: ಲೋಇ 336 ಸಿಎನ್‌ಹೆಚ್‌ 2021 (ಇ) 


(ಸಿ.ಸಿ. ಪಾಟೀಲ) 
ಲೋಕೋಪಯೋಗಿ ಸಚಿವರು 


